ಅರೆಯೂರಿನ ಸೊಂನಾರಿಯ ಶಿಲಾಶಾಸನ 


ತುಮಕೂರು ತಾಲ್ಲೂಕು ಹೆಬ್ಬೂರು ಹೋಬಳಿ 
ಅರೆಯೂರು ಗ್ರಾಮದ ವೈದ್ಯನಾಥೇಶ್ವರ ಡೇವಾಲಯ 
ದಲ್ಲಿರುವ ಪ್ರಸ್ತುತ ಶಿಲಾಶಾಸನವನ್ನು ದೇವಾಲಯದ 
ಒಂದು ಗರ್ಭಗ್ಗೆ ಹದ ಒಳಗೆ ಗೋಡೆಗೆ ಸೇರಿಸಲಾಗಿದೆ. ಈ 
ದೇವಾಲಯವು ದ್ವಿಕೂಟಾಚಲವಾಗಿದೆ. 


ಈ ಅಪ್ರಕಟಿತ ಶಾಸನವು ಅತ್ಯಂತ ಸುರಕ್ಷಿತ 
ವಾಗಿದೆ. ಆದರೆ ಬರಹವು ಕೆಲವು ಕಡಿ ತೃಟತವಾಗಿದೆ: 
ಕನ್ನಡ ಲಿಏ ಹಾಗೂ ಕನ್ನಡ ಭಾಷೆಯ ಈ ಶಾಸನದಲ್ಲಿ 
ಒಟ್ಟು ೧೮ ಸಾಲುಗಳಿವೆ. ಕೊನೆಯ ಮೂರು ಸಾಲು 
ಗಳನ್ನು ಅರ್ಧ ಮಾತ್ರ ಬರೆದಿದ್ದು ಉಳಿದ ಭಾಗದಲ್ಲಿ 
ಚಿತ್ರವನ್ನು ಕೆತ್ತಲಾಗಿದೆ. ಆ ಚಿತ್ರದಲ್ಲಿ ಇಬ್ಬರು ವ್ಯಕ್ತಿ 
ಗಳ ಚಿತ್ರಣನಿದ್ದು ಒಂದು ಮಹಿಳೆಯದ್ದು ಇನ್ನೊಂದು 
ಪುರುಷನದ್ದು. (ಫೋಟೋ ನೋಡಿ). 


ಇದು ಒಂದು ಖಾಸಗಿ ದಾನೆ ಶಾಸನ. ಕಾಲದ 
ಉಲೆ (ಉಖವನ್ನು ಪ್ರಾರಂಭದಲ್ಲೇ ಕಾಣಬಹುದು. "ಹೇಮ 
0೧ A 665. ಟ್ಟ 0೧ 


ಳಂಬಿ ಸಂವತ್ಸರದ ಪಾಲ್ಗುಣ ಬಹುಳ ಒಂದು” ಎಂದು 
ಮಾತ್ರ ಇದೆ. ಲಿಪಿ ಸ್ವರೂಸದ ಪ್ರಕಾರ ಈ ಶಾಸನದೆ 
ಕಾಲ ೧೭ನೇ ಶತಮಾನಕ್ಕೆ ಸೇರುವುದರಿಂದ ಈ ಶತಮಾನ 
ದಲ್ಲಿ ಹೇಮಳಂಬಿ ಸಂವತ್ಸರವು ಕ್ರಿ.ಶ. ೧೬೪೯ನೇ 
ಫೆಬ್ರವರಿ ೧೭ ಶನಿವಾರ ಬರುವುದರಿಂದ ಇದೇ ನರ್ಷದ್ದಿರ 
ಬೇಕೆಂದು ತಿಳಿಯಬಹುದು. 


ಇದು ಸೊಂನಾರಿ! (ವಾಡ್ಯಗಾರನಾದ) ನಾಗಸನು 
ತಮ್ಮ ತಂದೆ ತಾಯಿಗಳಿಗೆ ಪುಣ್ಯವಾಗಲಿ ಎಂದು ಕೊಟ್ಟ 
ಭೂ ದಾನ ಶಾಸನ. ನಂದಾದೀವಿಗೆಗೆ ಬಿಟ್ಟಂತಹ ಹೊಲ 


ಇತಿಹಾಸ ದರ್ಶನ 


— ಫೆ. ಬಿ. ಶಿವತಾರಕ್‌ 


ಎಂದು ಹೇಳಿದೆ. ಆದರೆ ಅದು ಎಲ್ಲಿ ಮತ್ತು ಎಷ್ಟು 
ಎನ್ನುವ ಬಗ್ಗೆ ನಿವರವಿಲ್ಲ. ಮುಂದಿನ ಭಾಗದಲ್ಲಿ ಶಾಸನದ 
ವಿವರಣೆ ಇದೆ. “ಇದಕ್ಕೆ ಆಲುಪಿದರೆ ಬ್ರಾಹ್ಮಣರನ್ನು 
ಕೊಂದ ಪಾಸಕ್ಕೆ ಹೋಗುವರು.” ಆದರೆ ಇಲ್ಲಿ ಶಾಸನ 


ಶಿಥಿಲವಾಗಿರುವುದರಿಂದ ಹೆಚ್ಚು ತಿಳಿಯಲು ಸಾಧ್ಯವಿಲ್ಲ. 


ಈ ಶಾಸನದ ಕೆಳ ತುದಿಯಲ್ಲಿ ಚಿತ್ರವನ್ನು 
ಕೊರೆಯಲಾಗಿದೆ. ಈ ಕೆತ್ತನೆ ಅಸರೂಸವಾದುದು. 
ವಿಜಯನಗರದ ಕಾಲದ ಕೆಲವು ಶಾಸನಗಳಲ್ಲಿ ಅದರಲ್ಲೂ 
ವಿಶೇಷವಾಗಿ ನಾಯಿಂದರಿಗೆ ನೀಡಿದ ಶಾಸನಗಳಲ್ಲಿ ಕ್ಷೌರಿಕ 
ಉಪಕರಣಗಳ ಕೆತ್ತನೆಯನ್ನು ಕಾಣಬಹುದಾಗಿದೆ. 
ವಿಜಯನಗರಕ್ಕೇ ಸೇರಿದ ಮತ್ತೆ ಕೆಲವು ಶಾಸನಗಳಲ್ಲಿ 
ಶಾಪದ ವಿವರಣೆಯೊಂದಿಗೆ ಅದರ ಕೆತ್ತನೆಯನ್ನೂ ಕಾಣ 
ಬಹುಡು. ಆದರೆ ಪ್ರಸ್ತುತ ಶಿಲಾ ಶಾಸನದಲ್ಲಿ ದಾನಿ 
ವಾದ್ಯಗಾರ ಮತ್ತು ನರ್ತಿಸುತ್ತಿರುವ ಸ್ತ್ರೀಯನ್ನು ಕೆತ್ತ 
ಲಾಗಿದೆ. ಇದರಿಂದ ವಾದಗಾರರೂ ಕೂಡೆ ಜಾನ 
ಕೊಡುತ್ತಿದ್ದರೆಂಬ ಅಂಶ ತಿಳಿಯುತ್ತದೆ. ಮೇಲಾಗಿ 
ಇದು ವಾದ್ಧಗಾರರ ಸಾಮಾಜಿಕ ಉನ್ನತಿಯನ್ನು ಪ್ರತಿ 


ಸ 
ಬಿಂಬಿಸುತ್ತದೆ. 


ಶಾಸನಗಳಲ್ಲಿ ದಾನಿಗಳಾಗಿ ಸಮಾಜದ ಉನ್ನತ 
ವರ್ಗಕ್ಕೆ ಸೇರಿದ ವ್ಯಕ್ತಿಗಳ ಕೆತ್ತನೆಯನ್ನು ಕಾಣಬಹುದು. 
ಪ್ರಸ್ತುತ ಶಾಸನದಲ್ಲಿ ದಾನಿ ನಾಗಪನ ಕೆತ್ತನೆ ಇರುವು 
ದನ್ನ ಗಮನಿಸಿದಾಗ ಈ ಪರಂಪರೆ ಸಮಾಜದ ಇತರ 
ವರ್ಗಗಳ ಮೇಲೂ ಪ್ರಭಾವ ಬೀರಿರುವ ಅಂಶ ಬೆಳಕಿಗೆ 
ಬರುತ್ತದೆ. ಶಾಸನದಲ್ಲಿ ದಾನಿಯ ಚಿತ್ರವನ್ನು ದಾನಿಯ 


ಷಿ 


ಅಸೇಕ್ಷೆಗೆನುಸಾರವಾಗಿ ಕೆತ್ತಿರಜೇಕು ಅಥವಾ ಲಿಪಿಕಾರನೇ ೩) ತೆಂಮ ತೆಂಡೆ ತಾಯಿಗೆ ಪುಣ್ಯ 


ಸ್ವಾತಂತ್ರ್ಯ ವಹಿಸಿರಜೇಕು. ವಾದ್ಯಗಾರನ ಸಮ್ಮುಖ ೪) ವಾಗ ಬೇಕು (ಎ) ೦ದು 
ದಲ್ಲಿ ನರ್ತಿಸುತ್ತಿರುವ ಸ್ತ್ರೀ ಯಾರೆಂದು ಗುರ್ತಿಸಲು ೫ ) . ಂಗನ ನಂದಾದಿ.. ಬಿಟ್ಟ 
ಸಾಧ್ಯವಾಗಿಲ್ಲ. ೬) ಹೊಲಲು..... ದ 
ಅಗಿನ ಕಾಲದಲ್ಲಿ ಎದೆ ೧ರರನ್ನು ಸೊಂನಾರಿ ರಳ 
ಗಳೆಂದು ಕರೆಯುತ್ತಿದ್ದರು ಎನ್ನುವ ಅಂಶ ತಿಳಿಯುತ್ತದೆ, ಬ ಬಾರೀ 
ಅದೇ ಪದದ ಬಳಕೆ ಸ್ವಲ್ಪ ಬದಲಾವಣೆಯೊಂದಿಗೆ ಜೆ ಟಟ ೬ 
(ಲ ಬಜ 


ಈಗಲೂ ಕೂಡೆ ದಕ್ಷಿಣ ಕರ್ನಾಟಕದಲ್ಲಿ ಬಳಕೆಯಲ್ಲಿದೆ 


ವಾಷ್‌ 
(ಸೊನಾರಿ ಎನ್ನುತ್ತಾರೆ). ೧೧) ಬ್ರಾಂಹಾರನ ಕೊಂದ ಪಾಸ 


೧೨) ಕೈಹೋಹರು . ಡ . ರಬರ 


ಶಾಸನದ ಪಾಠ ೧೩) ಹೆ... ಮತುಂ . ಪಿಡೊನು 
೧) (ಹೇ) ಮಳಂಬಿ ಸಂವತ್ಸರದ ಸಾಲ್ದು ೧೪) ಹೆಂಡತಿಯ ಕೊಂದ. . . ವಿಪಿ 
೨) ಇ ಬ೧ ಲೂ ಸೊಂನಾರಿನಾಗನ ೧೫) ಚಕೆತ... 


1. ಸೊಂನಾರಿ (ಸೊನಾಯಿ, ಸುನಾಯಿ) ಎಂದರೆ 4 sort of Clarionet ಎಂದು ಕಿಟಲ್‌ ಅನರು ಅರ್ಥೈಸಿದ್ದಾರೆ. 
Kittle’s Kannada-English Dictionary Vol. 4 PP. 1672- 
ಡಾ! ಎಂ. ಚಿದಾನಂದಮೂರ್ತಿಯವರು ಈ ಪದದ ಬಗ್ಗೆ ಸಲಹೆ ಮತ್ತು ಸೂಚನೆಗಳನ್ನಿತ್ತಿದ್ದಾರೆ. ಅವರಿಗೆ 
ಕೃತಜ್ಞತೆಗಳು. 
* ಈ ಶಾಸನವನ್ನು ಪ್ರತಿ ಮಾಡಲು ಮಿತ್ರರಾದ ಟ, ಜಿ, ರಾಜೇಂದ್ರಪ್ರಸಾದ್‌ರವರು ಸಹಾಯ ಮಾಡಿದ್ದಾರೆ. 
ಈ ಶಾಸನದ ಪಡಿಯಜ ನ್ನು ಓದಲು ಜಾ! ಬಿ, ವಸಂತಶೆಟ್ಟಿ ಪ್ರಾಂಶುಪಾಲರು, ಎಸ್‌. ಎಂಎಸ್‌. ಕಾಲೇಜು 
ಬ್ರಹ್ಮಾವರ ಇವರು ಸಹಕರಿಸಿದ್ದಾರೆ. 


೩೪ ಇತಿಹಾಸ ದರ್ಶನ 


